ಮಶಿ ಕೋ. ವಸಂತಲಕ್ಷ್ಮಿ* 


ಶ್ರಿ 
ಶ್ರ 


ಶ್ರವಣಬೆಳಗೊಳದ ಮತ್ತು ಸಮೀಪ ಗ್ರಾಮಗಳ ಅಪ್ಪಕಔಿತ ಶಾಸನಗಳು 


ಸುಮಾರು ಕ್ರಿ.ಶ. ೬ನೇ ಶತಮಾನೆದಿಂದ ಕ್ರಿ.ಶ. 
೨೦ನೇ ಶತಮಾನದವರೆಗಿನ ನೂರಾರು ಶಾಸನಗಳನ್ನು 
ಹೊಂದಿರುವ ಶ್ರವಣಬೆಳಗೊಳವು "ಶಾಸನಗಳ ನಗರ 
ವೆಂದೇ ಪ್ರಸಿದ್ಧವಾಗಿದೆ. ಬಿ. ಎಲ್‌. ರೈಸ್‌ರವರು, 
ಆರ್‌, ನೆರೆಸಿಂಹಾಚಾರ್‌, ಬಾ. ರಾ. ಗೋಪಾಲ್‌ 
ಮತ್ತು ಪುರಾತತ್ವ ಇಲಾಖೆಯ ಹೆಲವು ಅಧಿಕಾರಿಗಳು 
ಕಂಡು ಓದಿ ಪ್ರಕಟಿಸಿರುವ ಸು. ೫೭೩ ಶಾಸನಗಳು 
ಎಪಿಗ್ರಾಫಿಯಾ ಕರ್ನಾಟಕಾ ಸಂಸಪುಟಿ ಎರಡರಲ್ಲಿ 
ಪ್ರಕಟವಾಗಿವೆ. ಇದಾದ ನೆಂತರ ಶ್ರೀ ಪಿ.ವಿ. ಕೃಷ್ಣ 
ಮೂರ್ತಿಯವರು ಭಂಡಾರಿ ಬಸದಿಯ ಚೆಂಗಾಳ್ವರ 


ಶಾಸನವೊಂದನ್ನು ಪ್ರಕಟಿಸಿದ್ದಾರೆ. ಆದರೂ ಇಲ್ಲಿ ಇನ್ನೂ 


ಕೆಲವು ಅಪ್ರಕಟಿತ ಶಾಸನಗಳು ಕಂಡುಬಂದಿವೆ. ನನ್ನ 
ಕ್ಷೇತ್ರ ಕಾರ್ಯದ ಸಮಯದಲ್ಲಿ ನನಗೆ ದೊರೆತ ಕೆಲವು 
ಅಪ್ರಕಟಿತ ಶಾಸನಗಳನ್ನು ಇಲ್ಲಿ ಪರಿಚಯಿಸುತ್ತಿದ್ದೇನೆ. 


ಇಲ್ಲಿ ಪ್ರಕಟಿಸುತ್ತಿರುವ ಶಾಸನಗಳು ಕ್ರಮವಾಗಿ 
ಹೆಳೇಬೆಳ್ಗೊಳದ ಕೇಶವ ದೇವಾಲಯದ ಮುಂದಿರುವ 
ಶಿಲಾಶಾಸನ, ಬರಾಳು ಗ್ರಾಮದ ರಸ್ತೆ ಬದಿಯಲ್ಲಿ 
ನಿಲ್ಲಿಸಿರುವ ಶಿಲಾಶಾಸನ, ಶ್ರವಣಬೆಳಗೊಳದ ಚಿಕ್ಕ 
ಬೆಟ್ಟದಲ್ಲಿರುವ ಪಾರ್ಶ್ವನಾಥ ಬಸದಿಯ ಅಂತರಾಳ 
ದಲ್ಲಿರುವ ಶಾಸನೆ, ಚಿಕ್ಕ ಬೆಟ್ಟದ ಎರಡು ಕಟ್ಟಿ ಬಸದಿಯ 
ಕಂಬದ ಮೇಲಿನ ಶಾಸನ, ಜಿನನಾಥನಪುರದೆ ಶಾಂತೀಶ್ವರ 
ಬಸದಿಯ ಒಳಭಿತ್ತಿಯಲ್ಲಿನೆ ಎರಡು ಶಾಸನಗಳು ಮೆತ್ತು 


ಶ್ರವಣಬೆಳಗೊಳದ ಅಕ್ಕನ ಬಸದಿಯ ಮುಂಚಿತ್ರಿ ಯಲ್ಲಿ 
ದೊರೆತ ಶಾಸನಗಳಾಗಿವೆ. 


ಶಾಸನಗಳ ಕಾಲ ; 


ಎರಡುಕಜಿ ಸ ಬಸದಿಯ ಶಾಸನವೊಂದನ್ನು ಬಿಟ್ಟರೆ 
ಉಳಿದೆಲ್ಲ ಶಾಸನಗಳು ಹೊಯ್ಸಳರ ಕಾಲದ ಶಾಸನ 
ಗಳಾಗಿವೆ. ಹಳೇಬೆಳ್ಳೊಳದ ಶಾಸನವು “ಸಕವರ್ಷದ 
೧೦೯೨ನೆಯ ಖರ ಸಂವತ್ಸರದ ಪೌಷ್ಯಬಹುಳ ೧೧, 
ಮಂ(ಗ)ಳವಾರದುತ್ತ ರಾಯಣ ಸೆಂಕ್ರಾತಿ”ಯನ್ನು 
ಉಲ್ಲೇಖಿಸಿದೆ. ಇದು ಕ್ರಿ.ಶ. ೧೧೭೧ ಡಿಸೆಂಬರ್‌ 
೨೫ಕ್ಕೆ ಸರಿಹೊಂದುತ್ತದೆ. 


ಬರಾಳು ಗ್ರಾಮದ ಶಾಸನದಲ್ಲಿ-ಶಕವರ್ಷ ೧೦೭೦ 
ನೆಯ ಪ್ರಭವ ಸಂವಚ್ಛರದ ಉತ್ತರಾಯಣ ಸಂಕ್ರಾಂತಿ 
ವ್ಯತೀಪಾತದ ಉಲ್ಲೇಖವಿದ್ದು ಇದರೆ ಕಾಲ 
ಕ್ರಿ. ಶ. ೧೧೪೮ ಆಗುತ್ತದೆ. ಚಿಕ್ಕಬೆಟ್ಟಿದ ಪಾರ್ಶ್ವನಾಥ 
ಬಸದಿಯ ಅಂತರಾಳದ ಮುಂಭಿತ್ತಿಯ ಬಣ್ಣದ ಶಾಸನ 
ದಲ್ಲಿ ತೇದಿ ನಿನರಗಳಲ್ಲ. ಲಿಪಿಯ ದೃಷ್ಟಿಯಿಂದ 
ಇದನ್ನು ಸು. ೧೨ನೇ ಶತಮಾನವೆಂದು. ಹೇಳಬಹು 
ದಾಗಿದೆ. 


ಇದೇ ಪಾರ್ಶ್ವನಾಥ ಬಸದಿಯ ಅಂತರಾಳದ ಬಲ 
ಭಾಗದ ಚಿತ್ರಿ ಯಲ್ಲಿ ಕೆತ್ತಿರುವ ಶಾಸನದಲ್ಲಿ ಸಕವರ್ಷ 


* ೧೬೪೩, ೨೧ನೆಯೆ ಮುಖ್ಯರೆಸ್ತೆ ಬನಶಂಕರಿ ನೊದಲನೆಯೆ ಹಂತ, ಬೆಂಗಳೂರು-೫೬೦ ೦೫೦ 


ಇತಿಹಾಸ ದರ್ಶನ 


೧೧೭೯ನೆಯ ನಳ ಸಂವತಚ್ಛರೆದ ಉತ್ತರಾಯಣ 
ಸಂಕ್ರಮಣದ ಉಲ್ಲೇಖನಿದ್ದು, ಇದು ಕ್ರಿ.ಶ. ೧೨೫೭ರ 
ಕಾಲದ್ದಾಗಿದೆ. ಅಕ್ಕನ ಬಸದಿಯ ಶಾಸನಗಳಲ್ಲಿ ಮತ್ತು 
ಜಿನನಾಥಪುರದ ಶಾಂತೀಶ್ವರ ಬಸದಿಯ ಶಾಸನಗಳಲ್ಲಿ 
ತೇದಿಯ ವಿವರಗಳನ್ನು ತಿಳಿಸಿಲ್ಲ. ಈ ಶಾಸನದಲ್ಲಿ 
ಹೆಸರಿಸಿರುವ ವೈಕ್ಷಿಗಳನ್ನಾಧೆರಿಸಿ ಮತ್ತು ಲಿಪಿಯ 
ನಿನ್ಯಾಸವನ್ನು ಗಮನಿಸಿ ಈ ಶಾಸನಗಳು ೧೩ನೇ 
ಶತಮಾನಕ್ಕೆ ಸೇರಿದವೆಂದು ತಿಳಿದುಬರುತ್ತದೆ. 


ಶಾಸನಗಳ ಲಿಪಿ ಮತ್ತು ಭಾಷೆ: 

ಎರಡುಕಟ್ಟೈ ಬಸದಿಯ ಕಂಬದ ಮೇಲಿನ ಶಾಸನದ 
ಲಿಪಿಯ ನಿನ್ಯಾಸವು ಕ್ರಿ. ಶ. ಸು: ೮ನೇ ಶತಮಾನ 
ದ್ಹಾಗಿದೆ. ಇದರ ಭಾಷಾ ಪ್ರಯೋಗವು ನಿರ್ದಿಷ್ಟವಾಗಿ 
ಈ ಕಾಲವನ್ನೇ ದೃಢಪಡಿಸುತ್ತಿದೆ. ೮ನೇ ಶತಮಾನದಲ್ಲಿ 
ದುಗ್ಗಮಾರನೆಂಬ ವ್ಯಕ್ತಿನಾಮದೊಂದಿಗೆ «ಓನಜ' ಸೇರಿ 
ದುಗ್ಗಮಾರೋವಜ ಎಂದಾಗಿದ್ದು ಶ್ರೀ ಪುರುಸನೆ ಮಗ 
ದುಗ್ಧ ಮಾರನ ಕಾಲಕ್ಕೆ ಸೇರಿಸಬಹುದಾಗಿದೆ. 


ಸು. ೧೨ನೇ ಶತಮಾನದ ಹಳ್ಳೇಬೆಳ್ಗೊಳ ಮತ್ತು 
ಬರಾಳು ಗ್ರಾಮದ ಶಾಸನಗಳು ಮಾತ್ರ ದೀರ್ಫೆಪಾಠ 
ಗಳುಳ್ಳ ಶಾಸನಗಳಾಗಿವೆ. ೩೨ ಸಾಲುಗಳುಳ್ಳ ಹಳೇ 
ಬಿಳ್ಗೊಳದೆ ಶಾಸನದ ಲಿಪಿ, ಬರಾಳಿನ ಶಾಸನದ ಲಿಪಿಗಿಂತ 
ಹೆಚ್ಚು ಸ್ಫುಟವಾಗಿದೆ, ಹೆಚ್ಚು ಆಳವಾಗಿ ನೊರೆಯ 
ಲಾಗಿಜೆ. ಬರಾಳಿನ ಶಾಸನದ ಒಂದು ಭಾಗದ ಲಿಪಿ 
ಸವೆದು ಹೋಗಿದ್ದು ನಿರ್ದಿಷ್ಟವಾಗಿ ಗುರುತಿಸಲು ಕಷ್ಟ 
ಸಾಧ್ಯವಾಗುತ್ತದೆ. ಈ ಶಾಸನದ ಕೊನೆಭಾಗದಲ್ಲಿ 
ನಂತರದ ಕಾಲದ ಮತ್ತೊಂದು ಉಲ್ಲೇಖವಿದ್ದು ಲಿಪಿ 
ಹಾಗೂ ಭಾಷಾ ಬದಲಾವಣೆಯನ್ನು ಕಾಣುತ್ತೇವೆ. 


೧೩ನೆಯ ಶತಮಾನದ ಶಾಸನಗಳು ಹೆಚ್ಚು 
ಆಳವಾಗಿ ಕೊರೆದಿಲ್ಲ; ಈ ಶಾಸನಗಳು ಭಿತ್ತಿಯ 
ಮೇಲ್ಭಾಗದಲ್ಲಿ ರುವುದರಿಂದ ಅಕ್ಷರಗಳು ಸುಣ್ಣದಿಂದ 
ಕೂಡಿವೆ. ಪಾರ್ಶ್ವನಾಥ ಬಸದಿಯ ಬಲಭಾಗದ 
ಭಿತ್ತಿಯ ಶಾಸನದ ಅಕ್ಷರಗಳ ವಿನ್ಯಾಸ ಸುಂದರವಾಗಿದೆ 
ಹೆಚ್ಚು ಸ್ಫುಟವಾಗಿದೆ. ಜಿನನಾಥಪುರದ ಬಸದಿಯ 
ಶಾಸನಗಳೂ ಹೀಗೆಯೇ ಇವೆ. ಆದರೆ ಅಕ್ಕನ ಬಸದಿಯ 


೨೨ 


ಮುಂಭಿತ್ತಿಯ ಶಾಸನದ ಲಿಪಿವಿನ್ಯಾಸವು ಸ್ಫುಟಿವಾಗಿರದೇ 
ಸುಣ್ಣವು ಕೂಡಿದ್ದು, ಓದಲು ಸುಲಭ ಸಾಧ್ಯವಲ್ಲ ಕ 


ಹಳೇಜೆಳ್ಗೊಳದ ಶಾಸನದಲ್ಲಿ ಮತ್ತು ಬರಾಳಿನ 
ವೀರನರಸಿಂಹೆಡೇವನನ್ನು ಹೊಗಳುವ 

ಶಾಸೆನೆ ಪದ್ಯಭಾಗಗಳನ್ನು ಬಳಸ 
ಲಾಗಿದೆ. ಹಳೇಬೆಳ್ಳೊಳದ ಶಾಸನ ಪಾಠವನ್ನು ಸಿದ್ಧ 
ಪಡಿಸುವಲ್ಲಿ ಜೊಮ್ಮೇನಹಳ್ಳಿಯ ಶಾಸನ ಪಾಠ 
(ಶ. ಬೆ. ೫೭೧) ಮತ್ತು ಶ್ರವಣಬೆಳ್ಗೊಳದ ಬಂಡಾರಿ 
ಬಸದಿ ಶಾಸನದ (ಶ್ರ. ಬೆ. ೪೭೬) ಸದ್ಯಭಾಗಗಳು 
ನೆರವಾಗುತ್ತಲಿವೆ. ಶ್ರೀಪತಿಜನ್ಮದಿಂದೆ (ಉತ್ಪಲ 
ಮಾಲಾವೃತ್ತ), ಪಡೇಮಾತೇಂ... (ಮುಹಾಸ್ರಗ್ನರಾ) 
ಪ್ರಸಿದ್ಧವಾದ ಈ ಭಾಗಗಳನ್ನು ಬಳಸಿರುವುದರಿಂದಲೂ 
ನೇಮಂಸಮಸ್ತ... (ಸಾಲು ೨೦-೨೧) ಕಂಡೆಪದ್ಯವನ್ನು 
ತಾನೇ ರಚಿಸಿರುವುದರಿಂದಲೂ ಈ ಶಾಸನದ ರಚನ- 
ಕಾರನೂ *ಸಂಡಿತ'ನಾಗಿದ್ದನೆಂದು ತಿಳಿಯಬಹುದಾಗಿದೆ. 


ಬರಾಳಿನದ ಶಾಸನದಲ್ಲಿ- ಶ್ರೀಕಾಂತಾಪೀನೆ.... 
(ಸ್ರಗ್ನರಾವೃತ್ತ) ಅದರೊಳ್ಳಾ ತ್ತಿಕ... (ಮತ್ತೇಭವಿ 
ಕ್ರೀಡಿತ ವೃತ್ತ) ವಿನೆಯಾದಿತ್ಯನತನೆಯಂ.... (ಕಂದ) 


ಮೊದಲಾದ ಪ್ರಸಿದ್ಧವಾದ “ನರಸಿಂಹದೇವನ' ವರ್ಣನೆ 
ಯುಳ್ಳ ಪದ್ಯಭಾಗವಿದೆ. ಈ ಶಾಸನದ ಮೊದಲ 
ಹೆನ್ನೆರಡು ಸಾಲುಗಳು, ಬೆಕ್ಕದ ಶಾಸನ ಪಾಠದ 
ಮೊದಲ ಹನ್ನೆರಡು ಸಾಲುಗಳು ಒಂದೇ ಆಗಿದ್ದು 
ಬರಾಳಿನ ಮೊದಲ ೫-೬ ಸಾಲುಗಳ ಅಸ್ಪಷ್ಟ ಭಾಗವನ್ನು 
ಸರಿಪಡಿಸಲು ನೆರವಾಗಿದೆ. 


ಶಾಸನಗಳಲ್ಲಿ ಕಾಣಬರುವ ಅಂಶಗಳು : 

೧. ದೀರ್ಫಿವಾದ ಶಾಸನ ಪಾಠವುಳ್ಳ ಹಳೇಬೆಳ್ಗೊಳ 
ಮತ್ತು ಬರಾಳಿನ ಶಾಸನಗಳಲ್ಲಿ ಆರಂಭದಲ್ಲಿ ಜಿನಸ್ತುತಿ 
ಇದೆ. ಹೊಯ್ಸಳ ವಂಶದ ಉದಯನನ್ನು ಸೂಚಿಸಿದ್ದು, 
ಆ ವಂಶದ ಪ್ರಸಿದ್ಧ ದೊರೆಗಳಾದ ಸಳ, ವಿನಯಾದಿತ್ಯ, 
ಎಜಿಕೆಯಂಗ, ವಿಷ್ಣುನೃಸನನ್ನು ಹೆಸರಿಸಿ ನರಸಿಂಹದೇವನ 
ಪ್ರತಾಪವನ್ನು ಮಾತ್ರ ನಿನರವಾಗಿ ಬಣ್ಣಿಸಲಾಗಿದೆ ಸ 
ಇವುಗಳಲ್ಲಿ ಹೊಯ್ಸಳರ ಇತರ ದೊರೆಗಳ ನಿವರನಿಲ್ಲ- 
ನರಸಿಂಹಜೀವನ ಬಿರುದಾವಳಿಗಳನ್ನು ಮಾತ್ರ ಉಲ್ಲೆ ಖಿ 
ಸಲಾಗಿದೆ ; 


ಇತಿಹಾಸ ದರ್ಶನ 


ಹಳೇಬೆಳ್ಳೊಳದ ಶಾಸನವು ಕ್ರಿ.ಶ. ೧೧೭೦ರಲ್ಲಿ 
ಜರಗರಹಳ್ಳಿಯ ಪಾರ್ಶ್ವದೇವರ ಅಷ್ಟವಿಧಾರ್ಚನೆಗೆ 
ಬಿಟ್ಟ ದಾನವನ್ನು ತಿಳಿಸುತ್ತದೆ... ದುರೆಯನಾಯಕ 
ಮತ್ತು ಜಕ್ಕವ್ವೈಯರಿಗೆ ನೇಮಿಯ ನಾಯಕ, ದಾಸೆಯ 
ನಾಯಕ ಭರತ ಮತ್ತು ಬಾಹುಬಲಿ ಎಂಬ ಮಕ್ಕಳಿದ್ದು 
ಇವರಲ್ಲಿ ಸದ್ಗುಣಿ ನೇಮಿಯ ನಾಯಕನು ಮೂಲ 
ಸಂಘದ ದೇಶೀಯ ಗಣದ ಪುಸ್ತಕಗಚ್ಛದ ನಯಕೀರ್ತಿ 
ಸಿದ್ಧಾಂತ ದೇವರ ಶಿಷ್ಯರಾದ ಬಾಳಚಂದ್ರದೇವರ ಗುಡ್ಡ 
ನಾಗಿದ್ದನು. ಇವನು ಮಧುರ ಸಮುದ್ರದ ಕೆಳಗೆ 
ಮೂರು ಸಲಗೆ ಗಡ್ಡೆಯನ್ನು, ಅವರೆಗಂಡಿಯಲ್ಲಿ ೧೦ 
ಕೊಳಗ ಬೆದ್ದಲೆಯನ್ನು; ಒಂದು ಹೂದೋಟವನ್ನು 
ಪಾರ್ಶ್ರ್ಯದೇವರಿಗೆ ದಾನ ಬಿಡುತ್ತಾನೆ. ಇದೇ ದಿನ, 
ಸರ್ವಾಧಿಕಾರಿ ಹೆಗ್ಗಡೆ ಕಮ್ಮಟದ ಮಾಚಯ್ಯ ನು ನಂದಾ 
ದೇವಿಗೆಂದು ಒಂದು ಗಾಣನನ್ನು, ಬಸದಿ ಮನೆ, 
ಮೂರು ಮಗ್ಗಗಳನ್ನು ದಾನೆ ನೀಡಿದನೆಂದು ಶಾಸನ 
ತಿಳಿಸುತ್ತಿದೆ... ಈ ಶಾಸನದಿಂದ ಹಳೇಬೆಳಗೊಳಕ್ಕೆ 
ಮೊದಲು "ಜರಗರಹಳ್ಳಿ? ಎಂಬ ಹೆಸರಿದ್ದಂತೆ ತಿಳಿದು 
ಬರುತ್ತದೆ ಈ ಶಾಸನದಲ್ಲಿನ ದಾನಿ ಕಮ್ಮಟದ ಮಾಚ 
ಯ್ಯನು ಕುಂಭೀನಹಳ್ಳಿಯ ಬಸದಿಯ ನಂದಾದೀವಿಗೆ 
ಗೆಂದು, ಗಾಣದ ಸುಂಕವನ್ನು ಬಟ್ಟಿರುತ್ತಾನೆ. (ಶ್ರ. ಬೆ. 
೫೬೭.೨). ಇದರಿಂದ ೧೨ನೇ ಶತಮಾನದಲ್ಲಿ ಹಳೇ 
ಬೆಳ್ಳೊಳದ ಬಸದಿಯಲ್ಲಿ ಪೂಜೆ ಪುನಸ್ಕಾರಗಳು ಸಾಂಗ 
ವಾಗಿ ನಡೆಯುತ್ತಿತ್ತೆಂದು ತಿಳಿಯಬಹುದಾಗಿದೆ. 


ಬರಾಳಿನ ಶಾಸನವು ಅಂದಿನೆ ಆಡಳಿತ ವ್ಯವಸ್ಥೆಯ 
ಬಗೆಗೆ ಬೆಳಕು ಚೆಲ್ಲುತ್ತಾ. “ಸುಂಕದ ಅಧಿಕಾರಿ ಬಿಟ್ಟಿ 
ಮಯ್ಯ ಹೆಗ್ಗೆಡೆಯು ತನ್ನ ಆಳ್ವಿಕೆಯ ಭಾಗವಾದ 
ಬರೆಹಾಳಿನಲ್ಲಿ ಕೆಜಿಯನ್ನು ಕಟ್ಟಿಸಿ ಸುಪಾರ್ಶ್ವ ಭಟಾರ 
ಕರ ಬಸದಿಯನ್ನು ಕಟ್ಟಸಿದ್ದನೆಂದು ತಿಳಿಸುತ್ತಿದೆ. ಇವನ 
ಪತ್ನಿ ಚಾಮವ್ಹೆ ಹೆಗ್ಗಡತಿಯು ದೇವರ ಅಷ್ಟನಿಧಾರ್ಚ 
ನೆಗೆ ರಿಶಿಯರಾ ಹಾರದಾನಕ್ಕೆಂದು ಕೆರೆಯ ಕೆಳಗೆ ಐದು 
ಸೆಲಗೆ ಗಡ್ಡೆಯನ್ನು ಊರ ಮುಂದಿನ ಬೆದ್ದಲಿನಲ್ಲಿ 
ಒಂದು ಸಲಗೆ ೧೦ ಕೊಳಗವನ್ನು ; ತಾನು ಕಟ್ಟಿಸಿದ 
ಕೆರೆಯ ನೀರು ಹರಿವತನಕದ ಭೂಮಿಯನ್ನು ದಾನ 
ಮಾಡುತ್ತಾಳೆ. ಈ ದಾನವನ್ನು ಕ್ರಿ. ಶ. ೧೧೪೮ರಲ್ಲಿ 
ಶ್ರೀ ಮೂಲಸಂಘೆಡ ಕೊಂಡ ಕುಂದಾನ್ವ ಯದ ದೇಶೀಯ 
ಗಣದ ಪುಸ್ತಕಗಚ್ಛದ ಗೋಣಿಯ ಮಲಧಾರಿ ಅಸ್ಟ್ರೋಸ 


ಇತಿಹಾಸ ದರ್ಶನ 


ವಾಸಿ ಗುಣಭದ್ರ ದೇವರಿಗೆ ನೀಡಲಾಗಿದೆ. ಈ ಗುಣಭದ್ರ 
ದೇವರು, ಮಹಾಮಂಡಳಾಚಾರ್ಯರಾಗಿದ್ದ ಶ್ರೀ ನಯ 
ಕೇರ್ತಿ ಸಿದ್ಧಾಂತ ಚಕ್ರವರ್ತಿಗಳಿಗೆ ಗುರುಗಳಾಗಿದ್ದರೆಂದು 
(ಶ್ರ. ಬೆ. ೩೪೨) ತಿಳಿದುಬರುತ್ತತೆ. 


ಈ ಶಾಸನದ ಮುಂದಿನ ಭಾಗದಲ್ಲಿ ಮುಕ್ಚಂದಿಯ 
ವಖಕ್ಕಣ್ಣ ಕದಂಬ ವಂಶದ ಇನಜ್‌ಬೆಡಂಗನೆನಿಸಿದ್ದ 
ವೀರಮಾಣಿಕ್ಯ ಸೆಟ್ಟಿಯ ಶಾಸನವಿದೆ... ಇವನ 
ಮೊನ್ಮುಗನಾದ ಎರಡನೆಯ ವೀರಮಾಣಿಕ್ಯ ನಾರಿ 
ನೆಟ್ಟಿಯು ಬರಹಾಳಿನ ಬಸದಿಯನ್ನು ಜೀರ್ಣೋದ್ಧಾರ 
ಮಾಡಿಸಿ ಕೆರೆಯ ಏರಿಯನ್ನು ತಿದ್ದಿಸಿ, ತನ್ನೆ ಮಗ 
ಮಚ್ಚಿ ಸೆಟ್ಟಿಯನ್ನು ಬಸದಿಗೆ ಅಧಿಸತಿಯನ್ನಾಗಿ ಮಾಡಿ 
ಧರ್ಮಾಭಿವೃದ್ಧಿ ಯನ್ನು ಮಾಡಿ ಪುಣ್ಯಾನೃದ್ಧಿ ಮಾಡಿ 
ಕೊಳ್ಳುತ್ತಾನೆ. ಈ ಶಾಸನದಲ್ಲಿ ವೀರ ಮಾಣಿಕ್ಯ ನಾರಿ 
ಸೆಟ್ಟಿಯನ್ನು ಕಟ್ಟಪ್ಪು ಸಾಸಿರ ನಾಡಿನ ಸೆಟ್ಟಿಯ 
ಕೆಂದಿಜೆ. ಸು ೧೩ನೇ ಶತಮಾನದಲ್ಲಿ ಶ್ರವಣಬೆಳ್ಗೊಳದಲ್ಲಿ 
(ನಖರರು) ಸೆಟ್ಟಿಯರ ಸಮೂಹವೇ ಇದ್ದು ಇವರನ್ನು 
ಕಟ್ಟಿಪ್ಪು ನಾಡಿನ ಸೆಟ್ಟಿ ಯರೆಂದೇ ಗುರುತಿಸಿರುವಂ ತಿದೆ. 


ಶ್ರವಣಬೆಳ್ಗೊಳದ ಚಿಕ್ಕ ಬೆಟ್ಟಿದ ಪಾರ್ಶ್ವನಾಥ 
ಬಸದಿ ಶಾಸನಗಳಿಂದ ಪಾರ್ಶ್ವನಾಥ ಬಸದಿಯು, ದಾಮು 
ಸನ್ನಿತ್ರೈವಿದ್ಯಡೀನರ ಶಿಷ್ಯ ಧನಕೀರ್ತಿದೇವರೆ ಕಾಲದಲ್ಲಿ 
ಮತ್ತೆ ಕಟ್ಟಿಲಾಯಿತೆಂದು ತಿಳಿಯುತ್ತದೆ. ಇಲ್ಲಿಯ 
ಇನ್ನೊಂದು ಶಾಸನದಿಂದ ಕ್ರಿ. ಶ. ೧೨೫೭ರಲ್ಲಿ ಮಹಾ 
ಪಸಾಯತರಾಗಿದ್ದ ವಿಜಯಣ್ಣ ನವರಳಿಯ ಚಿಕ್ಕಮದು 
ಕಣ್ಣನನರು ಕಮಠ ಪಾರ್ಶ್ವದೇವರಿಗೆ ಅಂಕಮಾಲ್ಯಗೆಕೆ, 
ಗೋವಿಂದವಾಡಿಯ ಕೆರೆಯ ಕೆಳಗೆ ೧೦ ಕೊಳಗ ಗದ್ದೆ 
ಯನ್ನು ೧೦೦ ಕಂಬ ಬೆದ್ದೆಲನ್ನು ಉತ್ತರಾಯಣ ಸಂಕ್ರ 
ಮಣದಂದು ದಾನ ನೀಡಿದ್ದಾಗಿ ತಿಳಿಯುತ್ತದೆ. ಇದ 
ರಿಂದ ೧೩-೧೪ ನೇ ಶತಮಾನಗಳಲ್ಲಿ ಇಲ್ಲಿ ಪೂಜಾ 
ವ್ಯವಸ್ಥೆ ಇತ್ತೆಂದು ತಿಳಿಯುತ್ತದೆ. ದಾನಿ ಚಿಕ್ಕಮದು 
ಕಣ್ಣನು, ಕ್ರಿ. ಶ. ೧೨೫೬ ರಲ್ಲಿ ಗೊಮ್ಮಟ ದೇವರಿಗೂ 
(ಶ್ರ. ಬೆ. ೩೩೯) ಕ್ರಿ.ಶ. ೧೨೫೬ ರಲ್ಲಿ ದ್ವಾರ 
ಸಮುದ್ರದ ಶಾನ್ತಿನಾಥ ದೇವರಿಗೂ ದಾನಬಿಟ್ಟಿರುತ್ತಾನೆ. 
(ಬೇ. ೪೦೭) 


ಜಿನನಾಥಪುರದ ಶಾಂತೀಶ್ವರ ಬಸೆದಿ ಶಾಸನ 
ಗಳಿಂದ, ೧೩ನೆಯ ಶತಮಾನದಲ್ಲಿ ಈ ಬಸದಿಗೆ 


೨ತ್ಲ 


ಸಾಕಷ್ಟು ಆರ್ಥಿಕ ಸಂಪತ್ತಿತ್ತೆಂದು ತಿಳಿದು is 
“ಇ 


1 [Oe 


ರಾಮಗಟ್ಟಡೆ ಭೂಮಿಯು ಬಸದಿಗೆ ಸೇರಿದ್ದಾಗಿತ್ತು ೯ 
ಬಸದಿಯಲ್ಲಿ ನಡೆಯುತ್ತಿದ್ದ ಪೂಜೆಗಾಗಿ ಅರಸಿಕೆರೆಯ 
ಜಾನಿಸೆಟ ಯಲ್ಲಿ ಕಂಚಿನ ೧೫ ಎಲೆಗ ಳುಳ್ಳ ಜಿನಕೋರಣ 
ನನ್ಬು ನಾಲ್ಕು ಕಂಚಿನ ಹೊ ಗಳನ್ನು ತಾಮ್ರದ ಏಳು 
ಹೊಗಳನ್ನು ಮಾಡಿಸಿದ್ದರೆಂದು ತಿಳಿಯುತ್ತದೆ. ದೇವರ 
ಆರತಿಗಾಗಿ ಮಂಗಳಾರತಿ ತಟ್ಟಿ (ಇಕಣ್ಣ್ಣುಪಾಳಿಕೆ 
ದೀವಿಗೆ?) ಎರಡನ್ನು ಐದು ಸಣ್ಣ ಸೊಡರುಗಳನ್ನು 
ಒಂದು ಕನ್ನಡಿಯನ್ನು ವ ಫೀಡಿದ್ದರೆಂದು ತಿಳೆಸಂತ್ತಿದ್ದು 


ಛು 
ಮಂಗಳ ವಸ್ತುಗಳನ್ನು 


ಜನಪೂಜಿಯಲ್ಲಿ, ಬಳಸುವ ಈ 
ದಾಸನ ನೀಡಿರುವ ಅನರೂಪದ ಉ ಲ್ಲೈೇಖವಾಗಿದೆ. ಇದು 
ಬಸದಿಗಿದ್ದ ವೈಭನ 'ವನ್ನು He ಜೈನರು 
ಸುತ್ತಿದ್ದೆ ಈ ಗ್ರಾಮದಲ್ಲಿ ಪಟ್ಟಿ 9 ಸ್ವಾಮಿಯಾಗಿದ್ದ 
ನಶಾ ತ್ತೆ ಸ್ಕಿ ಡೇವರೆ 
ಶಿಷ್ಯರು ವಾಸಿಸುತ್ತಿದ್ದಿರಬಹುದಾದ ವಶಾರವೊಂದಿ 
ತ್ರೈಂಬುದನ್ನು ನಾಗ ತಿಳಿಸುತ್ತಿದೆ, ಲಕ್ಕನಾಂದಿ 
ಜೀವರು ಜೇವಕೇರ್ತಿ ಮುನಿಯ ಶಿಸ್ಯರಾಗಿದ್ದು ಚಿಕ್ಕ 
ಬೆಟ್ಟಿದಲ್ಲಿ ಡೇಪಕೀರ್ತಿ ಮುನಿಗಳಿಗೆ ನಿತಿಧಿಗೆಯನ್ನು 
ಮಾಡಿದ್ದಾರೆ (ಶ್ರ. ಜಿ. ೭೧). 


ಅಕ್ಕನೆ ಬಸದಿಯ ಶಾಸನಗಳ ಪಾಠವನ್ನು ಗಮ 
ನಿಸಿದರೂ, - ಎಲ್‌. ಕೆ. ಶ್ರೀನಿವಾಸೆನ್‌ರನರು 
ಅರ್ಥೈಸುವಲ್ಲಿ ತಪ್ಪಾಗಿ ಭಾವಿಸಿದ್ದಾರೆ. ಮೊದಲನೇ 
ಶಾಸನದಲ್ಲಿ ನಯಸೀರ್ತಿಸಿದ್ದಾನ್ರ ಚಕ್ರವರ್ತಿಯ ಶಿಷ್ಯ 
As ಫಯಕೀರ್ತಿಡೇನರು ನಾಡಸೆ ಸೇಕ ಬೋನನಿಗೆ 
ತ್ಸ (ಮುಕ್ತೊ ಡೆ) ಮತ್ತು ಪದುಮರ ಹೆಸರಿನಲ್ಲಿ 


ಯ ಒಂದು ಸಲಗೆ ಗಡ್ಡೆಯನ್ನು 
ನೂರು ಅಳತೆ ಹೊಲವನ್ನು ಅಚ್‌ವ್ಟೆ ಬಸದಿಗಾಗಿ ಬಿಟ್ಟಿ 


ದಾನವನ್ನು ನಹಿಸಿಕೊಟ್ಟಿರೆಂದು ಅರ್ಥೈಸಿರುತ್ತಾ ರ್‌ 
ಆಜೆರೆ ಮುಂಕ್ಕೊಡೆ ಎಂಬುದು ವೃತ್ತಿ ನಾಚಕನಲ್ಲ- 
“ತ್ರಿರೆತ್ಸ' ಎಂದಾಗುವುದಿಲ್ಲ ; ಆಗ ಭಟಾರಕರಾಗಿದ್ದ 
ನಯಕೀರ್ತಿ ದೇವರು ನಾಡಸೇನ ಬೋನಿಗೆ ವಹಿಸಿ 


ಕೊಟ್ಟಿರೆಂಬುದು ವಿಹಿತವೆನ್ಸಿಸುವುದಿಲ್ಲ ಇಲ್ಲಿ ಶಾಸನವು. 
ನಯಕೇರ್ತಿ ದೇವರು ಆಚೌವ್ವೆ ಬಸದಿಗೆಂಡು ಬಿಟ್ಟಿದ್ದೆ 
ಭೂಮಿಯ ಸೀಮೆಯನ್ನು ನಿಗದಿಪಡಿಸಲು ಮುಕ್ಕೊಡೆ 
ಕಲ್ಲನ್ನು ಹಾಕಿಸಿದರೆಂದು ತಿಳಿಸುತ್ತಿದೆ. ಹೀಗೆ ಬಿಟ್ಟಿದ್ದ 
ಭೂಮಿ ಒಂದು ಸಲುಗೆ ಗದ್ಜೆ ಮತ್ತು ಸ ಮ 
ಸಮುದ್ರದ ಹಿರಿಯ ಕೆಕೆಯ ಕೆಯ್ಯಲ್ಲಿ ತೋಟದ 
ಮಣ್ಣು ೧೦೦ ಕಂಬನಿರಬೇಕು.. ಈ ಭೂಮಿ 
ಎಂದೆಂದಿಗೂ ಬಸದಿಗೆ ಸಲ್ಲುತ್ತಡೆಂದು ತಿಳಿಸುತ್ತಾನೆ. ಇಲ್ಲಿ 

as ಕಿರಿಯ ನಯಕೀರ್ತಿ ದೇವರನ್ನು ಬಸ್ತಿ 
ಹಳ್ಳಿಯ ಶಾಸನವು, ನಯಕೀರ್ತಿ ಸಿದ್ಧಾಂತ “ಜೀ 
ಶಿಷ್ಯರಾದ ನೇ ನರಿಚಂದ್ರ ಪಂಡಿತರ ಶಿಷ್ಯರಂದು (ಶ್ರ. ಬೆ. 
೫೬.೨) ತಿಳಿಸಿದೆ. ಇದರಿಂದ ಈ ಶಾ 
ನೇ ಶತಮಾನದ್ದೆನ್ನ ಬಹುದು. 


ಸೆನವು ಸು. ೧೩-೧೪ 


ಸ್ಲಾಂದು ಶಾಸನದ ಬಗೆಗೆ ಶ್ರೀನಿ 
ಮಾಸನ್‌ರು ಅಚನೆ ಚು ಬೊಮ, ನಹೆಳ್ಳಿಯ ಸೋಮ 
ಸಮುದ್ರದ ಕೆರೆಯ ಕೆಳಗೆ ಒಂದು ಸಲಗೆ ಗಜ್ಜಿ, ಐದು 
ಗ ಗದ್ದೆ ಬೆದ್ದಲೆಂ ರನ್ನು ಸಗರ ಸಿದ್ಧಾನ್ರ 
ಶಿಷ್ಯರಾದ ಚಂದ್ರಪ್ರಭಾ ದೇವರು 
ಅಕ್ಕನ ಬಸದಿಯ *ದೇವಸಂಫೆ' ಕೆಂದು ದಾನ ನೀಡಿದ 
ರೆಂದು ಅರ್ಥೈಸುತ್ತಾರೆ (ಪು ೪೬) ಸ್ವ ಶಾಸನೆವು ಪಾಶ್ಚ ೯ 
ನಾಥನನ್ನು “ಫೆರಮಾಳು' ಎಂದು ಕರೆದಿರುವ ಜತ 
ರೊಪದ ಉಲ್ಲೇಖನೆಂದೊ ಅಭಿಪ್ರಾಯಸಟ್ಟಿರುತ್ತಾರೆ. 
ಈ ಶಾಸನೆನು “ಜೇವಸಂಘೆ'ಕ್ಸೈ ಸೇರಿದ್ದಾಗಿರದೇ, ೧೩ನೇ 
ಶತಮಾನದಲ್ಲಿ ಶ್ರ. ಬೆಳಗೂಳದಲ್ಲಿ ಮಹಾಮಂಡಳಾ 
ಚಾರ್ಯರಾಗಿದ್ದ ಚಂದ್ರಪ್ರಭಾದೇವರು, ತಮಗೆ 
ಸಂಬಂಧಿಸಿದ ಬಸದಿಗಳ ಭೂಮಿಯ ಉತ ನ್ನ ದ “ಆಯ 
ವ್ಯಯ”ಗಳನ್ನು ಗಮನಿಸಲು ದೆವಸಿ ಗರನ್ನು ನೆ £ಮಿಸಿದ್ದು 
ಈ ಶಾಸನದಲ್ಲಿ ಆಚವೈೈ ಯೆ ಬಸದಿಯ “ದಿವಸಿಗತನತ 
ಸೋಮಸಮುದ್ರದ ಕಯ ಕೆಳಗೆ ಒಂದು ಸಲಗೆ ಗಡ್ಡೆ 
ಐದು ಕೊಳಗ `ದ್ಮಲೆಯನ್ನು ಕೊಟ್ಟಿ ರೆಂದು ತಿಳಿದು 
ಬರುತ್ತದೆ "ದವಸ- ಇಗ? “ಡವಸಿಗೆ' ಎಂಬ ರೂಪವು 
ವಸವನ್ನು ಮಾರುವವನು ಕೆರಾಣಿನರ್ತಕ ಎಂದು 


* Two Newly Discovered Epigraphs form the Akkana Basadi, SravanaBelagola, 
G. S. Gai Felicitation Volume, ೫. No. 45-48 


ಇತಿಹಾಸ ದರ್ಶನ 


ಅರ್ಥ್ರೈಸುತ್ತದೆಂದು (ಕನ್ನಡ-ಕನ್ನಡ ನಿಘಂಟು) ತಿಳಿದು 
ಬರುತ್ತದೆ. ಬಸದಿಗೆ ಸಂಬಧಿಸಿದ ಬೆಳೆಯನ್ನು ಸಂಗ್ರ 
ಹಿಸಲು, ಬಳಸಲು, ಅಗತ್ಯವಿದ್ದಲ್ಲಿ ವತಾರಲು, ದವಸದ 
ಆಗುಹೋಗುಗಳನ್ನು ಗಮನಿಸಲು ದವಸಿಗರಿರುತ್ತಿ 
ದ್ವರು ; ಇಂಥ ದವಸಿಗರು ಹೆಳೇಬೀಡಿನ ಹೊಯ್ಸಳೇ 
ಶ್ವರ ದೇವಾಲಯದಲ್ಲಿಯೂ ಇದ್ದರು (ಜೀ ೨೯೦). 


ಈ ಶಾಸನದಲ್ಲಿ ಉಕ್ತವಾದ ಮತ್ತೊಂದು ಅಂಶ 
"ನೆರುಮಾಳು'. ಇದು ದೇವರ ಹೆಸರಾಗಿರದೆ ಅಕ್ಕನ 
ಬಸದಿಯ ಸ್ಥಾನೀಕನ ಹೆಸರಾಗಿದೆ. ಹಿರೇಹಳ್ಳಿಯ 
ಬಸದಿಯ ಸ್ಥಾನೀಕರು ಸೆರಮಾಳು ಕಂತಿಯರಾಗಿದ್ದಾರೆ. 


ಬೇ. (೩೪೦) ಸು. ೧೩ ನೇ ಶತಮಾನದಲ್ಲಿ ನೇರವಾಗಿ 
ಮತಾಂತರಗಳಾಗುತ್ತಿದ್ದು ವೈಷ್ಣವ ಮತದಿಂದ ಜೈನೆ 
ಮತಕ್ಕೆ ಬಂದಿರಬಹುದಾದವರು ತಮ್ಮ ಪೊರ್ವನಾಮ 
ದಿಂದಲೇ "ಸೆರಮಾಳು' ಹೆಸರನ್ನೇ ಥೆರಿಸಿದ್ದಿರಬಹುದು. 
ವೈದಿಕರನ್ನು ಬಸದಿಗಳಲ್ಲಿ ಅರ್ಚಕರಾಗಿ ನೇಮಿಸುತ್ತಿದ್ದ 
ಸಂಪ್ರದಾಯವಿತ್ತಾದ್ದರಿಂದ "ಹೆರಮಾಳು' ಬಸದಿಯ 
ಅರ್ಚಕನೆ ಹೆಸರಾಗಿದ್ದು, ಅವರು ಇಲ್ಲಿ ದಾನ ಸ್ವೀಕರಿಸಿ 
ದ್ಹಾರೆಂದು ಭಾವಿಸಬಹುದಾಗಿದೆ.ಆದರಿಂದಲೇ ಶಾಸನವು 
*ನೆರವನಾಳೆಗೆ ಕೊಟ್ಟಿದು' ಎಂದಿದೆ. 


ಶಾಸನ ಪಾಠಗಳು 


ಗ್ರಾಮದ ಕೇಶವ ದೇವಾಲಯದ ಮಂಂಜೆ ನಿಲ್ಲಿಸಿರುವ ಶಿಲಾ ಶಾಸನ 


೧ 
ಶ್ರೀ ಮತ್ಸರಮ ಗಂಭೀರಸ್ಕ್ಯಾದ್ವಾವಾಮೋಫೆಲಾಂಇಗ್ಬನೆಂ ಜೀಯಾತ್ರೈ 
ಲೋಕ್ಯ ನಾಥಸ್ಯ ಶಾಸನಂ ಜಿನ ಶಾಸನಂ] ಶ್ರೀಪತಿ ಜನ್ಮದಿಂ 


ನೆಂಬ ನೃಪ ಸಂ ಸೆಳೆಯಿಂಡ ಕೋಪನ ದ್ವೀಪಿಯನೊನ್ನನೊರ್ನ್ವ ಮುನಿ ಪೊಯ್ಸ 
ಳಯೆನ್ನೆ 3 ಪೊಯ್ದು ಗೆಲ್ಕು ದಿಗ್ಗಾ ಶ್ರ್ರಾಪಿಯಶ ಕೆಗಳ್ಳೆವಡೆದೊಂಗಡ ಪೊಯ್ದ 


೧ 
೨ 
೩ ದೆಸೆವ ಗನ ನಂಶಜೊಳಾದ ದಕ್ಷಿಣೋರ್ವಿಸತಿ ಎಪ್ಪನೂರ್ವ್ವಸಳ 
ಛ 
೫ 
೬ 


BY ನಾಮದಿಂ| ನಿನಯಾದಿತ್ಯ ನೃ 


ನ.ಪಾಳನ ತನೂಜನೆಅಕಯಂಗ 


ಕ್ರ ನೃ ಸನಾತನ ಪುತ್ರ ನ್ನು ಸ್ಟ ತ ಬಳಾನ್ಸು ತಂ ವಿಷ್ಣು ನ ಕೈಪಾಳಕನಾತನಾತ್ಮ 
ಆ ಜಂ ನರೆಸಿಂಹಾ || pu ಬಂದು ಕಂಡಂಗಮೃತಜಳಧಿ ತಾಂಗರ್ಬ್ಬದಿಂಗಂಡವಾ 
೯ ತಂ ನುಡಿವಾತಂಗೆನ್ನೆ ನೆಂಜೈ ಪ್ರ ಸೈಳಯ ಸಮಯದೊಳ್ಳೆ €ರೆಯಂ ಮೀರಿಬರ್ಪ್ರಾ 

೧೦ ಕಡಲನ್ನ್ನ ೦ ಕಾಳನೆನ್ನೆಂ ನೀ Ht ಕುಳಿಕನನ್ನೆಂ ಯಗಾನ್ರಾಗ್ನಿಯನ್ನೆಯಡಿನ್ನ೨ 


೧೧ ಸಿಂಹೆದನ್ನೆಂ ಸ್ರ ಪುರೆಹೆರನುರಿಗಣ ನ್ನ ನೀ ನಾರಸಿಂಹ || 


ಸ್ವಸ್ತಿ ಶ್ರಿ ತಿ ಮನ್ಮ! ಹಾಮಂ 


೧೨ ಡಳೇಶ್ವ ರ ತ್ರಿಭುವನೆಮಲ್ಲ ತಳಕಾಡು ಕೊಂಗು ಹತ ನಂಬದ ಬನ: 
೧೩ ವಸೆ ಸಾಮುಗರಸೆಡಂಡೆ ಭುಜಬಳ ಬೀರಗಂಗ ಪ್ರತಾಪ ಹೊಯ್ಸ ಳನಾರಸಿಂಹೆದೇನ 


೧೪ ರ್‌ ದಕ್ಷಿಣ ಮಹೀಮಂಡ (ಳ) ಮಂ ದುಷ್ಟ ನಿಗ್ರಹ ಶಿಷ್ಟ 


ಪ್ರತಿಪಾಳನಂ ಮಾಡಿದೋರಸ 


೧೫ ಮುದ್ರದ ನೆಲೆನೀಡಿನೊಳ್‌ ಸುಖಸಂಕಥಾ ದರ ರಾಜ್ಯಂಗೆಯ್ಯತ್ತ ಮಿರೆ | 
೧೬ ದಾಸೆಯನಾಯಕ ಗೌರವ ವಿನೆಯಕೇರ್ತಿಯದುತ್ತಮ ಡುರೆಯ 
೧೭೬ ನಾಯಕಂಗಂ ವಾಸವನುಶ ಶೀಲೆ ನೇಮ ಶೌಚ ಚಾಕಿಯನ್ವೆ ಸುತೆಗುಣೆ 


೧೮ ಜಕ್ಕ ವ್ವೆ ಗಂ ಕೇಸರಿನಿಷ್ಟ ರಶಿ 


ಶ್ರೀ ಪಾಶ ರ್ರ ಜಿನ ಪಾದಭಕ್ತಿ ನಿಯುಕ್ತ ನೇನಿಯನಾ 


೧೯ ಹಸ ದಾಸೆಯ ತು 'ಗಾರನಳ್ಳೆ ಭರತಂ ಬಾಹುಬಲಿಯುಮೆಂ 


ಇತಿಹಾಸ ದರ್ಶನ 


೨೫ 


೩೨ 


ಬನಮ್ಮಕ್ಕಳಾದರ್‌ || ನೇಮಂ ಸಮಸ್ತ ಗುಣಗಣಧಾಮಂ ದಾಸ....ನಿ 

ವಾಸ ಭರತಂ ನೇನಿಜಿಸೆ ಭಕ್ತಿನಿರತು ಶ್ರೀ ಮದ್ಭಾಹುಬಲಿ ಕೀರ್ತಿ... ನಿತ 

ಭುವನಂ || ಆ (ಶಿ?) ಯ ಮೂರ್ತಿ ನೇಮಿನಾಥ ನಯ ನಿಕ್ಷೆಯ ಪ್ರಮಾಣೋವನ್ಸಿ 
ದಾ ಸ್ರತ ತ್ರಯ ಚಕ್ರವರ್ತಿ ನಯಕೀರ್ತಿಯ.. ಎತ್ತ ರ ಚರಣ ಕಮಲ ರತ 

ಸಟ್ಟಿ ನ | ಶ್ರೀ ಜು ಸಂಘ ದೇಶೀಯ ಗ ಪುಸ್ತಕಗಚ್ಛ ಕೊಂಡ ಕೊಂದಾನ್ವಯ 
ಶಿ ಶ್ರೀ ಸಸರ ಸಿದ್ಧಾನ್ತ ದೇವಸುತ ಬಾಳಚಂದ್ರ ದೇವರಗುಡ್ಡಂ ನೇಮಯನಾ 
ಜ್‌ ಸಕ ವರ್ಷದ ೧೦೯೨ನೆಯ ಖರ ಸಂವತ್ಸರ ಪೌಷ್ಯ ಬ ೧೧ ಮಂ (ಗ) 
ಳವಾರ ದುತ್ತರಾಯಣ ಸಂಕ್ರಾನಿ, ಯೊಳು ಜರಗರಹಳ್ಳಿಯ ಪಾರ್ಶ್ವದೇವರ 

ಸ್ಟ ನಿಧಾರ್ಚ್ವನೆಗೆ ಮದುರ ಸಮುದ್ರದ ಕೆಳಗೆ ಗದ್ಜೆಸಲಿಗೆ ಮೂ 

ಜು ಆವರೆಗಂಡಿಯಲ್ಲಿ ಜೆದ್ದಲೆ ಕೊಳಗ ಹತ್ತು ಹೂದೋಟವೊಂ 

ದಂ || ಸರ್ವಾಧಿಕಾರಿ ಹೆಗ್ಗಡೆ ಕಮ್ಮಟದ ಮಾಚಯ್ಯ ನಂದಾ ದೀನಿ 

ಗೆ ಬಿಟ್ಟಿ ಗಾಣ ವೊಂದು || ಬಸದಿಯ ಮನೆ ಮೂಜಿ ಮಗ್ಗ 

ಇದಂ ಕೆಡಿಸಿದನ ಗಂಗೆಯಲು ಕನಿಲೆಯಕೊಂದೆ ಪಾತಕನೆಕ್ಕುಂ | 


೨ ಬರಾಳು ಗ್ರಾಮದಲ್ಲಿ ರಸ್ತೆಯ ಬದಿಯಲ್ಲಿ ನಿಂತಿರುವ ಶಾಸನದ ಕಲ್ಲು 


೨೬ 


೫ 2» ಓಟ 2 


2೫ 2 
5೨20 Gp ೧ಣ್‌ 


೧.೨ 


೧೩ 


೧೪ 


೧೫ 


೧೬ 


೧೭ 


ಶ್ರೀ ಮತ್ತರೆಮ ಗಂಭೀರ ಸ್ಯಾದ್ವಾದಾನೋಘ ಲಾಂಛನಂ | ಜೀಯಾತ್ರೈ 

ಳೋಕ್ಯನಾಥಸ್ಯ ಶಾಸನಂ ಜಿನ ಶಾಸನಂ | ಶ್ರೀಕಾಂತಾಪೀನವಕ್ಷೋರುಹ್‌ಗಿರಿ ಶಿಖರೋಜ್ಜ್ಚಂಭ 

ಮಾಣಂ ವಿಶಾಳಂ ಲೋಕೋದ್ಯತ್ತಾಸಲೋಪ ಪ್ರವಣ ವಿಳಸಿತಂ ನೀರ ವಿದ್ವಡ್ಮಹೀಪಾನೇಕಾವ್ಯಾ 
ಮುಕ್ಕ ಸಂಜೀವನ ಬಹಳಿತವುದ್ಯದ್ದು ಣ ಸ್ತೋಮ ಮುಕ್ತಾನೀಕಂ ನಿಷ್ಕೃಂಟಿಕಂ ನಿಶ್ಚಳಮೆನ 

ಲೆಸುಗಂ ಹೊಯ್ಸಳ ಕ್ಷತ್ರನಂಶಂ || ಅಿದರೊಳ್ಳಾ ಕ್ರಿಕದನ್ತೆ ಪುಟ್ಟಿದ ನಿಳಾಪಾಳೌಘೆ ಚೂಡಾ 

ಮಣಿತ ಶೃದಿನುದ್ಯುದ್ದುಣ ಶೋಜೆಯಿಂ ಸ್ವರುಜೆಯಂ ಸದ ತ್ತ ರಾರಾಜಿತತ ಶೈ ದಿನತ್ಯುನ್ನ ತ ಜಾತಿಯಿಂಸೆ 
ಮಮೆಸಲ್ಪ ೦ಗಾ ್ರ್ರಾಮರೂಗಾಗ್ರದೊಳ್ಳದವರೆ ಛರಿಕುಳ ಪ್ರಾನ “ನಯಾದಿತ್ಯಂ ಧರಾಧೀಶ್ವ 

ರೆಂ || ಹಾಡಿತ್ಯನ ತನಯಂ ಜನನುತನೆಐ್‌ಯಂಗ ಭೂಭುಜಂ ತತ್ತ ನುಜಂ ವಿನುತಂ “ಷ್ಟು ನೃಪ ಸಾ 
ಳಂ ಮನಸ್ವಿ ತದಪತ್ಯಂ ನೆಗೆರ್ದ್ವ ನರಸಿಂಹಂ | ವೃ | ನತನರಪಾಳಜಾಳಕ ನಿಶಾಳವಿಜೃಂಭಿತ ಬಾಳಬಾಸು 
ರೋದ್ಭತ ನೈ ಾಂಕಿತಾಂಘಿ ಚ) ನಖಂ ಮಂಡಳ " ಮುಹಾವರಂಗರಾಮನೂಜ್ಜಿ ೯ತೆ ಜಃ ಪುಣ್ಯಪುಂಜ ಬಳ 
ಸಾ ನಿತ ಸದ ಸೈನ ಮೆಹತಳನೊಳೆ ಮಹೋನ್ನ ತಿಯಿಂದೆಸೆದಂ ನೆರಸಿಂಹೆ 

ಭೂಭುಜಂ [| ಸ್ಪಸ್ತಿ ಸಮಧಿಗತ ಪಂಚ ಮಹಾಶಬ್ದ ಮಹಾಮಣ ್ಲಫೇಶ್ವರಂ ದ್ವಾರಾವತೀಪು 


' ರವರಾಧೀಶ್ವರಂ ಮಳವ ಬಳಜಳದನಿಳಯಾಫಿಳಂ ದಾಯಾದದಾವಾನಳುಪಾಂಡ್ಯ ಕುಳ ಕುಧರ ಕುಳಿ 


ಶ ದಂಡಂ 4 ಗಂಡ ಚೇರುಂಡಂ | ಮಂಡಳಿಕ ಬೇಂಟಿಕಾರೆಂ ಜೋಳಕಟಿಕ ಸೂರೆಕಾರ ಸಂಗ್ರಾಮ ಭೀಮ 
ಕಲಿಕಾ 

ಲ ಕಾಮ | ಸಕಳ ನಂದಿಜನ ಮನಸ್ಸಂತರ್ಸ್ಸಣ ಪ್ರವಣತರ ನಿತರಣ ವಿನೋದಂ ವಾಸಂತಿಕಾ 
ಜೀನೀಲಬ್ಬವರ 

ಪ್ರಸಾದಂ 1 ಯಾದವ ಕುಳಾಂಬರೆದ್ಯುಮಣಿ | ಮಂಡಳಿಕ ಚೂಡಾಮಣಿ | ಕದನೆ ಪ್ರಚಂಡ | 
ಮಲಸರೊ 

ಳ್ಗಂಡ ನಾಮಾದಿ ಪ್ರಶಸ್ತಿ ಸಹಿತಂ ಶ್ರೀ ಮತ್ರಿಭುವನಮಲ್ಲ ತಳಕಾಡು ಕೊಂಗುನಂಗಲಿನೊಣಂಬವಾಡಿ 
ಬನವ 


ಇತಿಹಾಸದರ್ಶನ 


೫ 


೧೮ ಸೆ ಹಾನುಂಗಲ್ಲೊಂಡ ಭುಜಬಳವೀರ ಗಂಗ ಪ್ರತಾಸಹೊಯ್ಸಳ ನಾರಸಿಂಹೆಜೀವರು ದಕ್ರಿಣನುಹಿಮಂ 

೧೯ ಡಳಮಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿ ಪಾಳನ ಪೂರ್ವಕಂ ಸುಖ ಸಂಕಥಾ ವಿನೋದದಿಂ ರಾಜ್ಯಂಗೆಯ್ಯ್ಯತ್ತ 
ಮಿಕೆ 

೨೦ ಸುಂಕದಧಿಕಾರಿ ಬಟ್ಟಿಮಯ್ಯ ವೆರ್ಗ್ಗಡೆಗಂ ನಿಯದ ವೃತ್ತಿಯಲು ತನ್ನಾಳಿಕೆಯಲು ಬರಹಾಳಿನಲಿಕೆ 

೨೧ ಇಕೆಯಂ ಕಟ್ಟಿಸಿ ಸುಪಾರ್ಶ್ವ ಭಟಾರಕರ ಬಸದಿಯ ಮಾಡಿಸಿದನಾಬಸದಿಯಷ್ಟ ವಿಧ (ರ್ಚ) ನೆಗೆ ರಿಶಿ 

೨೨ ಯರಾಹಾರ ದಾನಕೃಮ್‌ ಆ ಊರ ಹಿರಿಯ ಕೆಅಕಿಯ ಕೆಳಗೆ ಮೊದಲೇರಿಯಲಿ ಸಲಗೆ ಹಾ 

೨೩ ಫ್ದ್ಮ್ಹ್ಪ ಬೆದ್ದಲೆ ಸಲಗೆ ೧ ಕೊಳಗ ೧೦ ತಾ ಕಟ್ಟಿದಕೆಆ*ಯಲಿ ನೀರು ಹರಿವುದಲ್ಲಿ ತನಕಮಿ 

೨೪ ಗಿನಿತುವ ಶಕವರ್ಷದ ೧೦೭೦ ನೆಯ ಪ್ರಭವ ಸಂವತ್ಸರದ ಉತ್ತರಾಯಣ ಸಂಕ್ರಾಂತಿ 

೨೫ ವ್ಯತಿ ಪಾತದಲು ಶ್ರೀ ಮೂಲಸಂಘೆದ ಕೊಂಡಕುಂದಾನ್ವೈಯದ ದೇಶಿಯ ಗಣದ ಪುಸ್ತಕ ಗಚ್ಛ 

೨೬ ದ ಕಾಣೋರ ಬಳಿಯ ಗೋಣಿಯ ಮಲಧಾರಿ ಅಷ್ಟೋಪವಾಸಿ ಗುಣಭದ್ರದೇನರ ಶ್ರೀಪಾದ 

೨೭ ದೆ ಧಾರಾ ಪೂರ್ವ್ವಕಂ ಮಾಡಿ ಚಾಮವೆ ಹೆಗ್ಗಡತಿ ಬಿಟ್ಟಿಳು ಬಸದಿಗೆ ಧರ್ಮದೊಳಗನುದನ್ನು 

೨೮ ದು ಮುಕುಂಡಿಯ ಮುಕ್ಕಣ್ಣ ಕಡಂಬ ವಂಶದ ಇಅಕಿವ ಬೆಡಂಗ ನೀರ ಮಾಣಿಕ್ಯನಾರಿ 

ರ್ತಿ ಸೆಟ್ಟಿಯಮಗಂ ಗೋಪತಿ ನಾಯಕನ ಮಗಂ ಕಬ್ಬಪ್ಪ್ಪು ನಾಡು ಸಾಸಿರದ ವೀರ ಮಾಣಿಕ್ಯ 

೩೦ ನಾರಿ ಸೆಟ್ಟಿಯರು ಬರೆಹಾಳ ಬಸದಿಯಲ್ಲಿ ಜೀರ್ಣೋದ್ಧಾ ರನುಂ ಮಾಡಿ ಅಲ್ಲಿಯ ಕೆಜ5 

೩೧ ಯುನುಂ ಕಟ್ಟಿಸಿ.......ಮಂ ತಿದ್ದಿಸಿ ತನ್ನ ಮಗ ಮಚ್ಚಿಸೆಟ್ಟಿ ಯನಾಧಿಸತ್ಯವ ಮಾಡಿಕೊ 

೩೨ ಟು ೮ ಧರ್ಮನೂರ್ಜಿತಂ ಮಾಡಿ ಯಶೋವ್ರಿದ್ಧಿಯಂ ಪುಣ್ಯನವ್ರಿದ್ಧಿ ಯಂ ಮಾಡಿ 

೩೩ ಕೊಂಡು ಶಾಸನಮಂ ನಿಲ್ಲಿಸಿದೆಂ || 


೩ ಶ್ರವಣಜಿಳಗೊಳದ ಚಿಕ್ಕಬೆಟ್ಟಿದ ಪಾರ್ಶ್ವನಾಥ ಬಸದಿಯ ಅಂತರಾಳದ ಬಲಭಿತ್ತಿಯ ಮೇಲಿನ 


ಶಿಲಾಶಾಸನ 
೧ ಶ್ರೀ ಮನ್ಮಹಾ ಸಸಾಯಿತರುಮಪ್ಪ ವಿಜಯಣ್ಣ ನವರೆಳಿಯ ಚಿಕ್ಕ ಮದುಕಣ್ಣ 
೨ ನವರು ಶ್ರೀ ಕಮಠ ಪಾರ್ಶ್ವಜೀವರ ಅಂಕಮಾಲ್ಯಗೆಅಕೆ ಗೋವಿಂದವಾಡಿ 
೩ ಯು ಕೆಜಕೆಯ ಕೆಳಗೆ ಗದ್ದೆ ಕೊ ೧೦ ಬೆದ್ದಲು ಇತ್ತಿರೆ ೧೦೦ನೂ ಸಕವರು 
೪ ಷ೧೧೭೯ನೆಯ ನಳ ಸಂವಚ್ಛರದ ಉತ್ತರಾಯಣ ಸಂಕ್ರಮಣದಂದು ಧಾರಾಪೂರ್ನಕವಾಗಿ ಮಾಡಿ 
೫ 


ಕೊಟ್ಟಿ ದತ್ತಿ ಮಂಗಳಂ ಮಹಾಶ್ರೀ 


೪ ಅದೇ ಬಸದಿಯ ಅಂತರಾಳದ ಎಡ ಭಾಗದ ಮುಂಭಿತ್ತಿಯಲ್ಲಿ ಮೇಲ್ಭಾಗದಲ್ಲಿರುವ ಶಾಸನ 
೧ ಶ್ರೀ ದಾಮನನ್ಸಿ ತ್ರೆ ಫಿನಿಡ್ಯದೇವರೆ ಶಿಷ್ಯರು ಧನ 
೨ ಕೀರ್ತಿ ಡೇವರು ಕನ್ಮುಟದ ಸಕಲ್ಯೆಯಂ ಮಾ 
೩ ಡಿಸಿದರು 


೫ ಚಿಕ್ಕಜಿಟ್ಟದ ಎರಡು ಕಟ್ಟೆ ಬಸದಿಯಲ್ಲಿನ ನವರಂಗದ ಕಂಬದ ಮೇಲಿನ ಶಾಸನ 
೧ ಸ್ವಸ್ತಿ ಶ್ರೀ ನವಕಣ್ಣದ ನಾಲ್ಕು ಕಮ್ಬಮನ್ನ್‌ ದುಗ್ಗ ಮಾರೋವಜ ಮಾಡಿದನ್‌ || 
೬ ಜಿನನಾಥಪುರದ ಶಾಂತೀಶ್ವರ ಬಸದಿಯ ಗರ್ಭಗೃಹದ ಬಲಗೆಡೆ ಒಳಭಿತ್ತಿಯಲ್ಲಿರುವ ಶಾಸನ 
೧ ಸಾಗರಣಂದಿ ಸಿದ್ಧಾಂತ ಜೇವರೆ ಬಸದಿಗೆ ತಂದ ಸಾಇರೆ ಗದ್ಯಾಣ ನಿರ್ನ್ನಯ 
ಹೆಗ್ಗಡೆ ನಾಗದೇವ ಬಮ್ಮಯ ನಾಯಕರ ಸಾಕ್ಷಿ 


ಇತಿಹಾಸ ದರ್ಶನ 5ಡಿ 


೭ ಅದೇ ಬಸದಿಯ ನವರಂಗದ ಎಡ ಭಿತ್ತಿಯ ಮೇಲೆ 

೧. ಸ್ವಸ್ತಿ ಶ್ರೀಮತು ವಸುಭೈಯ್ಯ ಬಾಂಧವ ರೇಚಿಮಯ್ಯ ದಂಡ ನಾಯಕರ ಬಸೆದಿಯ ಶಾಸ್ಮಿನಾಥ ಜೇ 

೨ ವರಷ್ಟ ನಿಧಾರ್ಚನೆಗೆ ಲಕ್ಕಣಂದಿ ದೇವರ ವಟ್ಟಾರಮುಂ ಬಸದಿಯ ಸುತ್ತಣ ಮನೆಗಾಣ ನಾಗದೇವನ 
ವಟ್ಟ್ಯಾರಮಂಂ ನಾಗದೇವ ಕಟ್ಟಿಸಿದ ಕೆಜಕಯುಂ ರಾಜೆಯನಹಳ್ಳಿಯ ರಾಮಗಟ್ಟಿಮಂ ಲಕಣಂದಿ 


9೨ 


ಸ್ರ 
ದೇವರು ಕನ 
೪ ಕಸೇನ ಪಂಡಿತರುಂ ಮಂಚಿಯಣ ಹೆಗ್ಗಡೆಯುಂ ಸಮಸ್ತ ಗಾವುಂಡಗಳು ಸರೋಕ್ಸ ವಿನಯವಾಗಿ 
ಧಾರಾಪೂರ್ಬ್ಯಕಂ ಮಾಡಿ ಕೊಟ್ಟಿರು............ .. (ಮುಂದೆ ಅಕ್ಷರಗಳು ಇಲ್ಲ) 


೫ ಶ್ರೀ ರೇಚಣ ದಂಡನಾಯಕರ ಬಸದಿಗೆ ಅರಸಿಯ ಕೆಜಿಯ ಲಕ್ಷ್ಮಿ ಸೆಟ್ಟಿಯ ಬೊಮ್ಮಿ ಸೆಟ್ಟಿಯರಿ 
ಮಾಡಿಸಿ ಕೊಟ್ಟಿ ಕಂ 
೬ ಚಿನ ತೋರಣವೊಂದು ಕಂಚಿನೆಲೆ ಹದಿನೈದು ಕಂಚಿನ ಹೂ ನಾಲ್ಕುತಾಂಬ್ರದ ಹೂವೇಳು 
ಕರ್ಣ್ಸುಪಾಳಿಕೆಯ ದೀವಿ(ಗೆ) 
ಯರಡು ಮಾಣಿಕ ದೀನಿಗೆಅಯಿದು ಕಂನಡಿಯೊಂದು]| 
ನೆ ಬಸದಿಯ ಮುಖ ಮಂಟಪದ ಮಂಂಭಿತ್ತಿಯಲ್ಲಿರುನ ಎರಡು ಶಾಸನಗಳು 
ಶ್ರೀ ಮನ್ಮುನಯ ಕೀರ್ತಿ ಸಿ 
ಹ್ಯಾಂತ ಚಕ್ರವರ್ತಿಗಳ ಶಿನ್ಯ 
ರು ನಯ ಕೀರ್ತಿ ದೇವರು 
ಆಜೌವೆ ಬಸದಿಗೆ ಮುಕ್ಕೊಡೆ 
ಅಪದುಮಂಗೆ ಗಡ್ಡಿ ಸ೧ ಸೋ 
ಮಸದ್ರದಲ್ಲಿ ನಾ... ನಹಿ! 
ರಿಯ ಕೆಯ್ಯಲು ಮಣ್ಣು 
೧೦೦ ಯಂತಿಠಿತುವಂ ಎಂದೆಂ 
ದಿಗಂ ಸಲಿಸುವರು ಮಂಗಳ ಮಹಾ 
೧೦ ಶ್ರೀ 
೯ ಅದರ ಕೆಳಭಾಗದಲ್ಲಿರುವ ಶಾಸನ 
೧ ಶ್ರೀ ಮನ್ಮುನಯ ಕೀರ್ತಿ ಸಿ 
೨ ದ್ಥಾಂತ ಚಕ್ರವರ್ತಿಗಳ 
೩ ಶಿಷ್ಯರು ನಯಕೀರ್ತಿ 
೪ ದೀವರ ಶಿಷ್ಯರು ಚಂದ್ರ 
೫ ಪ್ರಭ ದೇವರು ಅಕೃನ ಬ 
೬ 
೭ 
೮ 


ಲ ಆ 


aX ಚ 


ಇ ಈಆಈ೧ಗ೧ ೧ ೫ 6೮ ೫ ಓಔ 2 


ಸದಿಯ ದವಸಿಗತನ? 
ಕ್ರೈ ಆಚವ್ವೈೇಯ ಬೊಂಮೆಯ 
ನ ಹಳ್ಳಿಯ ಸೋಮ ಸಮು 


ಶ್ರೀ ಎಲ್‌. ಕೆ. ಶ್ರೀನಿನಾಸನ್‌ ಆವರ ಪಾಠ 
1 ನಾಡಸೇನ ಬೋನಿಯೆ 
2, ದೇವ ಸಂಘಟನ 


೨೮ ಇತಿಹಾಸ ದರ್ಶನೆ 


೯ ದ್ರದ ಕೆಚ್‌ಯ ಕೆಳಗೆ ಕಿಜು 
೧೦ ಕಟ್ಟಿದ ಗಡ್ಡೆ ಸೆಲಗೆ ಒಂದು ಕೊ 
೧೧ ಳಗ ನಯಿದು ಬೆದ್ದಲು ಕೆಮ (7) 
೧೨ ತದ3 ಕೆಯ್ಯಿಯಲಿ ಬೆದ್ದಲೆ 
೧೩ ೧೦೦ನೂ ದೇವರ ಭೋಗಕ್ಕೆ ಫೆರು 
೧೪ ಮಾಳಿಗೆ ಕೊಟ ಸದು ಮಂಗಳ 
೧೫ ೪ ಮಹಾಶ್ರೀ ಶ್ರೀ ಶ್ರೀ 


ಈ ಲೇಖನವನ್ನು ಸಿದ್ಧ ಪಡಿಸಲು ಸಹಾಯ ಮಾಡಿದ ಡಾ| ಡೇನರಕೊಂಡಾರೆಡ್ಡಿ. ಪಿ. ವಿ. ಕೃಷ್ಣಮೂರ್ತಿ ಮತ್ತು ಶ್ರೀಮತಿ 


ಕೊ. ಸ. ಅಪರ್ಣ ಅವರಿಗೆ ನಾನು ಆಭಾರಿ) 


3. ಕೆಯ್ಮತ್ತರು 
4. ಧರ್ಮ 


ಇತಿಹಾಸ ದರ್ಶನ 


ರ್ಪಿ 


